ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ" : 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾ೦ಕ 


784 (874) 


ಶ್ರೀ ಮುನಿರಾಜುಗೌಡ ಪಿ.ಎಂ. (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 
20.09.2021 
ಅರಣ್ಯ, ಆಹಾರ, ನಾಗರಿಕ ಸರಬರಾಜು 


ಡೆ: 
ಉತ್ತರಿಸುವವರು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 
ಕ್ರ.ಸಂ ಪ್ರಶ್ನೆ - ಉತ್ತರ 
ಅ ಕಾಡಾನೆ ಹಾವಳಿಯಿಂದ ರೈತರ ಬೆಳೆಗಳೆ ಬಲದಿಡೆ 
ಹಾನಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ. 
ಬಂದಿಡೆಯೇ; . ' 
೬ ಹಾಗಿದ್ದ ಅವುಗಳ  ನಿಯಂತಣಕ್ಕ | ರಾಜ್ಯದಲ್ಲೆ ಕಾಡಾನೆಗಳ ಹಾಪಳಿಯನ್ನು ನಿಯಂತ್ರಿಸಲು ಈ 


ಸರ್ಕಾರವು ಕೈಗೊಂಡಿರುವ ಕುಮಗಳೇನು 
ಹಾಗೂ ಪ್ರಸ್ತುತ ಬೆಳೆಹಾನಿಗೆ ನೀಡುತ್ತಿರುವ 
ಹಣವೆಷ್ಟು; 


ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


1, 


ರಾಜ್ಯದಲ್ಲಿರುವ ವಸ್ಯಜೀವಿಗಳಿಗೆ ಸಂಪೂರ್ಣ ರಕ್ಷಣೆ 
ನೀಡುವ ಸಲುವಾಗಿ ರಾಷ್ಟ್ರೀಯ  ಉಬ್ಯಾಸವನ, 
ಆಭಯಾರಣ್ಯ, ಹುಲಿ ಮೀಸಲು ಅರಣ್ಯ, : ಸಂರಕ್ಕಿತ 
ಮೀಸಲು ಅರಣ್ಯಗಳನ್ನು ಹೋಷಿಸಲಾಗಿರುತ್ತಡೆ. 


ಅರಣ್ಯ ಪ್ರದೇಶದಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ 
ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿ ದೆಟ್ಟವಾಗಿ.ಬೆಳೆದ 


" ಅಂಟಾನ ಮತ್ತು ಯುಪಟೋರಿಯಂ ಕಳೆಗಳನ್ನು ಹಂತ 


' ಹಂತವಾಗಿ ಕಿತ್ತು ಸ್ವಚ್ಛಗೊಳಿಸಿ ಅರಣ್ಯಕ್ಕೆ ಪೂರಕವಾದ. 


ಹುಲ್ಲು ಬೆಳೆಯಲು ಅಪಕಾಶ ಮಾಡಲಾಗಿದೆ. 


ವನ್ಯಪ್ರಾಣಿಗಳಿಗಾಗಿ ಅರಣ್ಯ 'ಪ್ರದೇಶಗಳ ಒಳಗೆ ನೀರಿನ 
ಲಭ್ಯತೆ ಹೆಚ್ಚಿಸಲು ರಶ್ಲಿತಾರಣ್ಯಗಳಲ್ಲಿ ಕೆರೆಗಳ ನಿರ್ಮಾಣ 
ಹಾಗೂ ಪುನಶ್ಟೇತನಗೊಳೆಸಿ ವನ್ಯಪ್ರಾಣಿಗಳ ಆಮಾಸ 
ಸ್ಥಾನವನ್ನು ಅಭಿವೃದ್ದಿಗೊಳಿಸಲಾಗುತ್ತಿದೆ. ಇದರಿಂದ 
ಕಾಡಾನೆ ಹಾಗೂ ಇತರೆ ವನ್ಯಪ್ರಾಣಿಗಳು. ಕಾಡಿನಿಂದ 


.ಹೊರಗೆ ಬಾರದಂತೆ ತಡೆಯಲಬಾಗುತ್ತಿದೆ. 


ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ ಬಾರದಂತೆ 
ತಡೆಗಟ್ಟಲು. ಅರಣ್ಯದಂಚಿನಲ್ಲಿ ಸೌರಶ್ತಿ ಬೇಲಿ 
ನಿರ್ಮಾಣ/ನಿರ್ವಹಣೆ, ಅನೆತಡೆ ಕಂದಕ 
ನಿರ್ಮಾಣ/ನಿರ್ವಹಣಿ ಮಾಡಲಾಗಿದ್ದು: ಮತ್ತು ರೈಲ್ವೆ 


- ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ ನಿರ್ಮಿಸುವ 


ಕಾಯಗಾರಿಯನ್ನು ಕ್ರೈಗೊಳ್ಳೆಲಾಗಿಡೆ. 


ಕಳ್ಳಬೇಟಿ ತಡೆ ಶಿಬಿರಗಳಿಗೆ ನಿಪ್ರ ಕಾರ್ಯಾಚರಣೆ ಪಡೆ. 
{RART) ಗಳನ್ನು ಅಂದರೆ ಕಾಡಾನೆ ಹಿಮ್ಮೆಟ್ಟಿಸುವ 
ತಂಡಗಳನ್ನು ರಚಿಸಿ ಕಾಡಾನೆಗಳನ್ನು ಕಾಡಿಗೆ 
ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಹಾಗೂ 
Wireless Networking ಮೂಲಕ ಮಾಹಿತಿ 
ಸಂವಹನ ಮಾಡಲಾಗುತ್ತಿದೆ. 


ಪ್ರ.ಸಂ 


ಪ್ರಶ್ನೆ 


' ಉತ್ತೆರ 


6. ಕಾಡಾಸೆಗಳ ಮಾಹಿತಿಯನ್ನು ಸಂಗ್ರಹಿಸಲು 24 ಗಂಟಿ 

ಕಾರ್ಯನಿರ್ವಹಿಸುವ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 

7. ಕಾಡಾನೆ ಗುಂಪಿನಲ್ಲಿದ್ದ ವಯಸ ಹೆಣ್ಗಾನೆಯನ್ನು 
ಗುರುತಿಸಿ ಅದಕೆ ರೇಡಿಯೋ ಕಾಲರ್‌ ಅಳವಡಿಸಿ ಅನೆಗಳ 
ಚಲನ-ವಲನಗಳ ಬಗ್ಗೆ ಎಸ್‌.ಐಂ.ಎಸ್‌. ಹಾಗೂ 
ಮಾಟ್ಕಾಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಿ 
ಮಾನವ ಪ್ರಾಣಹಾನಿ ಹಾಗೂ ಮಾನವ ಗಾಯ ತಪ್ಪಿಸಲು 
ಕ್ರಮ ವಹಿಸಲಾಗುತ್ತಿದೆ. 

8. ಸಾರ್ಹಜನಿಕರಿಗೆ "ಉಪಟಳ ನೀಡುತ್ತಿರುವ 
ಪುಂಡಾನೆಗಳನ್ನು ಗುರುತಿಸಿ, ಸೆರೆಹಿಡಿದು ಆಗಿಂದಾಗ್ಗೆ 
ಆನೆ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. 


ಸರ್ಕಾರದ ಆದೇಶ' ಸಂಖ್ಯೆ: ಅಪಜೀ-130-ಎಫ್‌ಡಬ್ಲ್ಯೂೂವಎಲ್‌- 
2016, ದಿನಾಂಕ: 19/9/2016ರಲ್ಲಿ  ವಸ್ಯಪ್ರಾಣಿಗಳ 


1 ಹಾವಳಿಯಿಂದ "ಉಂಟಾಗುವ ಬೆಳೆಹಾನಿ ಪ್ರಕರಣಗಳಲ್ಲಿ 


ಪರಿಹಾರೆ. ಧನವನ್ನು (£x-8ಗt) ಪಾವತಿಸಲು “ಬೆಳೆಗಳಿಗೆ 
ನಿಗದಿಪಡಿಸಿದ ದರಗಳನ್ನಯ ಪಾವತಿಸಲಾಗುತ್ತಿದೆ.. 


ತಾಗ ಸನಹಾರದ ಪಣವ ಬಾಕಿ ಇರುವುದು 


ಣಾ ಸಾಪ ವನಮಾನೆಗಾ  ಪಾವ್‌ಡಾಂದ 


[=| 
ವಿಜವಿ ಹಾಗಿದ್ದಲ್ಲಿ ಈ ಪರಿಹಾರ. ಹಣವನ್ನು | ಉಂಟಾಗುವ ಹಾನಿ ಪುಕರಣಗಳಲ್ಲಿ ಪರಿಹಾರ ಧನವನ್ನು 
ಯಾವಾಗ ಪಾಷತಿಸಲಾಗುವುದು; (Ex-8ratia) ಪಾವತಿಸಲು ರೂ.140000 ಲಕ್ಷಗಳನ್ನು: ಹಂಚಿಕೆ 
' ಮಾಡಿ ಬಿಡುಗಡೆ ಮಾಡಲಾಗಿರುತ್ತದೆ. ಈ ಪೈಕಿ ರೂ. 356.24 
_ 'ಲಕ್ಷಗಳನ್ನು ಕಾಯ್ಕಿರಿಸಲಾಗಿದ್ದು, ವಿಭಾಗಾಧಿಕಾರಿಗಳ ಕೋರಿಕೆ" 
" ಅನುಸಾರ ಅನುಡಾಸವನ್ನು ಬಿಡುಗಡೆ ಮಾಡಲಾಗುವುದು. 
ಈ ದಳ ಹಾನಿ ಪರಿಹಾರವನ್ನು ನೀಡಲು | ಇತ್ತೀಚಿನ . ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ 
ಕಾಲಮಿತಿ ಇದೆಯೆ; "1 ಉಂಹಾಗುವ ಬೆಳೆ ಹಾನಿ ಪ್ರಕರಣಗಳಿಗೆ ಕಡ್ಡಾಯವಾಗಿ 
ಇ-ತಂತ್ರಾಂಶದ' ಮೂಲತ ಅರ್ಜಿಗಳನ್ನು 
ಸೀೀಕರಿಸಲಾಗುತ್ತಿದ್ದು, ಆದ್ಯತೆ ಮೇರೆಗೆ ನಿಯಮಾನುಸಾರ 
ಪರಿಶೀಲಿಸಿ: ಶೀಘ್ರವೇ ನೇರವಾಗಿ ಸಂತೃಸ್ಥರ ಖಾತೆಗೆ 
ಪಾಷತಿಸುವ ಪ್ರಕ್ರಿಯೆಯನ್ನು ನಿರ್ವಹಿಸಲಾಗುತ್ತಿದೆ. 
ಸದರಿ ಪ್ರಕ್ರಿಯೆಯಲ್ಲಿ ಪರಿಹಾರವನ್ನು ಪಾಪತಿಸಲು ಯಾವುವೇ 
" . ಕಾಲಮಿತಿ ಇರುವುದಿಲ್ಲ. , 
ಉ |ಪುಸ್ತುತ ನೀಡುತ್ತಿರುವ ಮೊತ್ತವನ್ನು | ಹೌದ. 
ಹೆಚ್ಚಿಸುವ ಪ್ರಸ್ತಾಪ ಸರ್ಕಾಠದ ಮುಂದಿಜೆಯೇ, ‘ 
ಹಾಗಿದ್ದಲ್ಲಿ ಎಷ್ಟು ಪ್ರಮಾಣದಲ್ಲಿ | ಸರ್ಕಾರದ ಆದೇಶದ ಪ್ರಕಾರ ಈಗಾಗಲೇ 
ಹೆಚ್ಚಿಸಲಾಗುವುದು? ಪಾಬತಿಸಲಾಗುತ್ತಿರುವ ಬೆಳೆಗಳ. ದರವನ್ನು ಪರಿಷ್ಕರಿಸುವ 


ಪ್ರಸ್ತಾವಸ್‌ ಸರಿಶೀಲನೆಯಲ್ಲಿದೆ. 


ಸಂಖ್ಯೆ: ಅಪಜೀ 179 ಎಫ್‌ಡೆಬ್ಲ್ಯೂಬಲ್‌ 2021 


N 


ಉಮತ್‌ ನ 
ಅರಣ್ಯ, ಆಹಾರ; ನಾಗೆರಿಕ ಸರಬರಾಜು ಮತ್ತು . 


ಗ್ರಾಹಕರ ವ್ಯವಹಾರಗಳ ಸಚಿವರು 


